ಹಳೆಯ ಒಡಂಬದಿ 


GENESIS 


ಮೋಶೆಯ ಧರ್ಮಶಾಸ್ತ್ರದಲ್ಲಿ 


ಆದಿಕಾಂಡ ಖಂಬ 


ಪ್ರಥಮಭಾಗವು 


ಜಾಜಿ ದಿ ಯಲ್ಲಿ ದೇವರು 
Dr ಆಕಾಶವನ್ನೂ ಭೂಮಿ 
ಓಟ ಯನ್ನೂ ಉಂಟುಮಾಡಿ 
" ದನು ಭೂಮಿಂಯು 
ಕ್ರಮವಿಲ್ಲ ಜೆಯೂ ಬರಿ 
ದಾಗಿಯೊ ಇತ್ತು; ಆದಿ 
ಸಾಗರದ ಮೇಲೆ ಕತ್ತ 
ಅತ್ತು; ಧೇವರಾತ್ಮವು 
ಜಲಸಮೂಹಗಳ ಮೇಲೆ 
ಚಲಿಸುತ್ತಿತ್ತು. 
3 ಆಗ ದೇವರು--ಬೆಳಕಾಗಲಿ ಅನ್ನಲು ಬೆಳ 
4 ಕಾಯಿತು. ದೇವರು ಆ ಬೆಳಕನ್ನು ಒಳ್ಳೇದೆಂದು 
ನೋಡಿದನು. ದೇವರು ಬೆಳಕನ್ನೂ ಕತ್ತಲೆಯನ್ನೂ 
ಚೀರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದೂ ಕತ್ತಲೆಗೆ 
5 ಇರುಳೆಂದೂ ಹೆಸ ಸರಿಟ್ಟಿ ನು. ಹೀಗೆ ಸಾಯಂಕಾಲವೂ 
ಪ್ರಾತಃಕಾಲವೂ ಆಗಿ ಮೊದಲನೆಂರು ದಿನವಾಯಿತು. 
86 ಬಳಿಕ ದೇವರು ೨ ಜಲಸಮೂಹಗಳ ನಡುವೆ 
ವಿಸ್ತಾರವಾದ ಗುಮಟವು ಉಂಬಾಗಲಿ; ಅದು ಕೆಳಗಣ 
ನೀರುಗಳನ್ನೂ ಮೇಲಣ ನೀರುಗಳನ್ನೂ 'ಬೇರೆ ಬೇರೆ 
7? ಮೂಡಲಿ ಅಂದನು. ದೇವರು ವಿಸ್ತಾ ರವಾದ ಗುಮಟಿ 
ವನ್ನು ಮಾಡಿ ಆದರ ಕೆಳಗಿದ್ದ ನೀರುಗಳನ್ನು ಅದರ 
ಮೇಲಿದ್ದ ನೀರುಗಳಿಂದ . ವಿಂಗಡಿಸಿದನು; ಹಾಗೆಯೇ 
8 ಆಯಿತು. ದೇವರು ಆ ಗುಮಬಟಬಕ್ಕೆ ಆಕಾತವೆಂದು 
ಹೆಸರಿಟ್ಟ ನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ 
ಆಗಿ ಎರಡನೆಯ ದಿನವಾಯಿತು. 
9 ಅನಂತರ ದೇವರು. ಆಕಾಶದ ಕೆಳಗಿರುವ 
ನೀರೆಲ್ಲಾ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು 
10 ಕಾಣಿಸಲಿ ಅಂದನು; ಹಾಗೆಯೇ ಆಯಿತು. ದೇವರು 
ಒಣನೆಲಕ್ಕೆ ಭೂಮಿಯೆಂದೂ ಜಲಸಮೂಹಕ್ಕೆ ಸಮುದ್ರ 





ಆದಿಕಾಲದ ಚರಿತ್ರೆ ಕ ಕಜ 212221 


ದೇವರು ಲೋಕವನ್ನು ಸೃಷ್ಟಿಸಿದ್ದು. 


ವೆಂದೂ ಹೆಸ ಸರಿಟ್ಟ ನು. ಆತನು ಅದನ್ನು ಒಳ್ಳೇದೆಂದು 
ನೋಡಿದನು. ತರುವಾಯ ದೇವರು ಭೂಮಿಯು 11 


ಹುಲ್ಲ ನ್ನೂ ಬೀಜಬಿಡುವ ಕಾಯಿಪಲ್ಯದ ಗಿಡಗಳನ್ನೂ 
ಬೆಳಿಸಲಿ; “ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನೂ 
ಅವುಗಳ ಜಾತಿಗನುಸಾರವಾಗಿ ಹುಟ್ಟಿ ಸಲಿ ಎಂದು. 
ಹೇಳಿದನು; ಹಾಗೆಯೇ ಆಯಿತು. : “ಭೂಮಿಯಲ್ಲಿ 12 
ಹುಲ್ಲು ಬೆಳೆಯಿತು; ತಮ್ಮತಮ್ಮ. ಜಾತಿಯ ಪ್ರಕಾರ 
ಬೀಜಬಿಡುವೆ ಕಾಯಿಸಲ್ಯದ ಗಿಡಗಳು ಉಂಜಾದವು; 
ತಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ 
ಮರಗಳು ಕಾಣಿಸಿದವು. ದೇವರು ಆದನ್ನು ಒಳ್ಳೇ 
ದೆಂದು ನೋಡಿದನು. ಹೀಗೆ ಸಾಯಂಕಾಲಸೊ 13 
ಪಾ ಪ್ರಾತಃಕಾಲವೂ ಆಗಿ ಮೂರನೆಯ ದಿನವಾಯಿತು. 
wo ದೇವರು. ಆಕಾಶಮಂಡಲದಲ್ಲಿ: ಬೆಳಕು 14 
ಗಳು ಉಂಟಾಗಲಿ; ಅವು ಹಗಲಿರುಳುಗಳನ್ನು ಬೇರೆ ತ್ಯೇ 
ಬೇರೆ ಮಾಡಲಿ; ಇದಲ್ಲ ದೆ ಅವು ಗುರುತುಗಳಾಗಿದ್ದು 
ಸಮಯಗಳನ್ನೂ ದಿನಸಂವತ್ಸರಗಳನ್ನೂ ತೋರಿಸಲಿ) 
ಮತ್ತು ಭೂಮಿಯ ಮೇಲೆ ಬೆಳಕುಕೊಡುವದಕ್ಕೆ 15 
ಅವು ಆಕಾಶಮಂಡಲದಲ್ಲಿ ದೀಪಗಳಂತಿರಲಿ ಅಂದನು; 
ಹಾಗೆಯೇ ಆಯಿತು. ದೇವರು ಹಗಲನಾ ತು ವದಕ್ಕೆ 16 
ದೊಡ್ಡ ಬೆಳಕನ್ನೂ ಇರುಳನ್ನಾಳುವದಕ್ಕೆ ಚಿಕ್ಕ ಬೆಳ 
ಕನ್ನೂ, ಪ್ರೇ ಎರಡು ದೊಡ್ಡ ಬೆಳಕುಗಳನ್ನು ಉಂಟು 
ಮಾಡಿದನು. ಆತನು ನಕ್ಷತ್ರ ಗಳನ್ನು ಸಹ ಉಂಟ 
ಮಾಡಿದನು. ದೇವರು ಆ ಚಿಳಕುಗಳನ್ನು ಆಕಾಶ 17 
ದಲ್ಲಿಟ್ಟು ಭೂಮಿಯ ಮೇಲೆ ಚೆಳಕುಕೆೊಡುವದಕೂ 
ಹಗಲಿರುಳುಗಳನ್ನು ಆಳುವದಕ್ಕೂ ಬೆಳಕನ್ನು ಕತ್ತ 18 


ಲನ್ನು ಬೇರೆ ಬೇಕೆ ಮಾಡುವದಕೂ ಅವುಗಳನ್ನು 
ನೇಮಿಸಿದನು. ಆತನು ಅದನ್ನು ' ಒಳೆ £ಡೆಂದು 
ನೋಡಿದನು. ಹೀಗೆ ಸಾಯೆಂಕಾಲವೂ ಪಾ ಪ್ರಾತಃಕಾಲವೂ 19 


ಆಗಿ ನಾಲ್ಕನೆಯ ದಿನವಾಯಿತು. 


ಆದಿಕಾಂಡ ೨ 


ಗಾಲಾ ಎಕಾ. 


20 
ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ; ಪಕ್ಷಿ ಗಳು 


ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ | ದಾಗಿತ್ತು.. 
ದೇವರು ಮಹಾಜಲ | 


21 ಎಂದು ಹೇಳಿದನು. ಹೀಗೆ 
ಚರಗಳನ್ನೂ ನೀರಿನಲ್ಲಿ ತುಂಬಿರುವ ಸಹಲ ಸಷ 
ಜೀವಿಗಳನ್ನೂ ರೆಕ್ಕೆಗಳುಳ್ಳ ಸಕಲವಿಧವಾದ ಪಕ | 
ಗಳನ್ನೂ ಅವುಗಳ ಜಾತಿಗನುಸಾರವಾಗಿ ಉಂಟು 
ಮಾಡಿದನು. ಆತನು ಅದನ್ನು ಒಳ್ಳೇದೆಂದು ನೋಡಿ 

22 ದನು. ಇದಲ್ಲದೆ ದೇವರು ಅವುಗಳಿಗೆ ನೀವು ಅಭಿ 
ವೃದ್ಧಿಯಾಗಿ ಹೆಚ್ಚಿರಿ; ಜಲಚರಗಳು ಸಮುದ್ರದ ನೀರಿ 
ನಲ್ಲಿ ತುಂಬಿಕೊಳ್ಳಲಿ; ಪಕ್ಷಿಗಳು ಜತ ಮೇಲೆ 

28 ಹೆಚ್ಚಲಿ ಎಂದು ಹೇಳಿ ಆತೀರ್ವದಿಸಿದನು. ಹೀಗೆ 

ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ ಐದನೆಯ 

ದಿನವಾಯಿತು. 

ಮತ್ತು ದೇವರು... ಭೂಮಿಯಿಂದ ಜೀವಜಂತು 
ಗಳು ಉಂಟಾಗಲಿ; ಪಶುಕ್ರಿಮಿಗಳೂ ಕಾಡುಮೃಗ 
ಗಳೂ ತಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ 
25 ಅಂದನು; ಹಾಗೆಯೇ ಆಯಿತು. ದೇವರು ಕಾಡು 
ಮೃಗಗಳನ್ನೂ ಪಶುಗಳನ್ನೂ ನೆಲದ ಮೇಲೆ ಹರಿ 
ಹಾಡುವ ಕ್ರಿಮಿಕೀಟಗಳನ್ನೂ ಅವುಗಳ ಜಾತಿಗನು 
ಸಾರ ಉಂಟುಮಾಡಿದನು. ಆತನು ಅದನ್ನು ಒಳ್ಳೇ 
ದೆಂದು ನೋಡಿದನು. 

ಆ ಮೇಲೆ ದೇವರು-- ನಮ್ಮ ಸ್ವರೂಪದಲ್ಲಿ 
ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು 
ಮಾಡೋಣ; ಅವರು ಸಮುದ್ರದಲ್ಲಿರುವ ಮಾನು 
ಗಳ ಮೇಲೆಯೂ ಅಂತರಿಕ್ಷ ಕ್ಷದಲ್ಲಿ ಹಾರಾಡುವ ಪಕ್ಷಿಗಳ 
ಮೇಲೆಯೂ ಪತುಗಳ ಮೇಲೆಯೂ ನೆಲದ ಮೇಲೆ 
ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ 
ಎಲ್ಲಾ ಭೂಮಿಯ ಮೇಲೆಯೂ ದೊರೆಕನಮಾಡಲಿ 
ಅಂದನು, 

27 ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ 

ಉಂಟುಮಾಡಿದನು. 
ದೇವಸ್ವರೂಪದಲ್ಲಿ ಅವನನ್ನು ಉಂಟುಮಾಡಿದನು; 
ಅವರನ್ನು ಗಂಡುಹೆಣ್ಣಾಗಿ ನಿರ್ಮಿಸಿದನು. 

28 ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ-- ನೀವು 

ಬಹುಸಂತಾನವುಳ್ಳವರಾಗಿ ಹೆಚ್ಚಿ ರಿ; ಭೂಮಿಯಲ್ಲಿ 

ತುಂಬಿಕೊಂಡು ಆದನ್ನು ವತಮಾಡಿಕೊಳ್ಳಿರಿ, ಸಮು 
ದ್ರದ ವಿಟಾನುಗಳ ಮೇಲೆಯೂ ಆಕಾಶದ ಪಕ್ಸಿಗಳ 
ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿ 
ಗಳ ಮೇಲೆಯೂ ದೊರೆತನಮೂಾಡಿರಿ ಅಂದನು, 
ಮತ್ತು ದೇವರು... ಇಗೋ, ಸಮಸ್ತಭೂಮಿಂಯ 
ಮೇಲೆ ಬೀಜವುಳ್ಳ ಎಲ್ಲಾ ಪೈರುಗಳನ್ನೂ ಬೀಜವುಳ್ಳ 
ಎಲ್ಲಾ ಹಣ್ಣಿನ ಮರಗಳನ್ನೂ ನಿಮಗೆ ಆಹಾರಕ್ಕಾಗಿ 

30 ಕೊಟ್ಟಿದ್ದೇನೆ. ಇದಲ್ಲದೆ ಜ್ಯೂಮಿಯ ಮೇಲೆ ತಿರು 
ಅ ಮೃಗಗಳು, 'ಅಕಾಶದಲ್ಲಿ ಹಾರಾಡುವ ಪಕ್ಷಿ 
ಗಳು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು ಎಂಬ 
ಜೀವಿಗಳಿಗೆ ಎಲ್ಲಾ ಹುಲ್ಲು ಸೊಪ್ಪುಗಳನ್ನು ಆಹಾರ 
ಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದನು; ಆದು 


24 


26 


29 


6) 


ಕೇ 


ತರುವಾಯ ದೇವರು. ಗುಂಪುಗುಂಪಾಗಿ ಚಲಿಸುವ | ಹಾಗೆಯೇ ಆಯಿತು. 





(GENESIS 2 


ದೇವರು ತಾನು ಉಂಟು 81 
ಮಾಡಿದ ನನ್ನೆಲ್ಲಾ ನೋಡಲಾಗಿ ಅದು ಬಹು ಒಳ್ಳೇ 
ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ 
ಆರನೆಯ ದಿನವಾಯಿತು. 

ಹೀಗೆ ಭೂಮ್ಸಾ ಕಾಶಗಳೂ ಅವುಗಳಲ್ಲಿರುವ ಸಮ 
ಸ್ತವೂ ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ 2 
ಕಾರ್ಯವನ್ನು ಮುಗಿಸಿಬಿಟ್ಟು ಏಳನೆಯ ದಿನ 
ದಲ್ಲಿ ವಿತ ಕ ಮಿಸಿಕೊಂಡನು. ಎವ ತನ್ನ ಸೃಷ್ಠಿ 
ಕಾರ್ಯವನ್ನು ಮುಗಿಸಿ ಆ ಏಳನೆಯ "ದಿನದಲ್ಲಿ 
ವಿಶ ಶ್ರಮಿಸಿಕೊಂಡದ್ದ ರಿಂದ ಆ ದಿನವನ್ನು ಪರಿಶುದ್ಧ ದಿನ 
ವಾಗಿರಲಿ ಎಂದು ಅತೀರ್ವದಿಸಿದನು. 

ಇದೇ ಭೂಮ್ಯಾಳಾಶಗಳ ನಿರ್ಮಾಣಚರಿತ್ರೆ. 


ಏದೆನ್‌ ವನವೂ ಭಾಪೋತ್ಸಸ್ತಿಯೂ. 


ಯೆಹೋವದೇವರು ಭೂಮಾ, ಕಾಶಗಳನ್ನು ಉಂಟು 
ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ 
ಇರಲಿಲ್ಲ, ಯಾವ ಪಲ್ಯವೂ ಹುಟ್ಟಿರಲಿಲ್ಲ. ಯಾ 
ಕಂದರೆ ಯೆಹೋವದೇವರು ಭೂಮಿಯ ಮೇಲೆ 
ಮಳೆಯನ್ನು ಸುರಿಸಿರಲಿಲ್ಲ; ಭೂಮಿಯನ್ನು ವ್ಯವ 
೬ | ಸಾಯಮಾಡುವದಕ್ಕೆ ಮನುಷ್ಯ ನೂ ಇರಲಿಲ್ಲ. 
'ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನೆಲ್ಲಾ 
ತೋಯಿಸುತ್ತಿತ್ತು. 

ಹೀಗಿರಲು 'ಯೆಹೋವದೇವರು ನೆಲದ ಮಣ್ಣಿ 
ನಿಂದ ಮನುಷ್ಯನ ನ್ನು ರೂಪಿಸಿ ಅವನ ಮೂಗಿನಲ್ಲಿ 
ಜೀವಶ್ವಾಸವನ್ನು ಊದಿದನು; ಆಗ ಮನುಷ್ಯನು 
ಬದುಕುವ ಪ್ರಾಣಿಯಾದನು, ಇದಲ್ಲದೆ ಯೆಹೋವ 
ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೆನ್‌ ಸೀಮೆ 
ಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು 
ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು 
ಮತ್ತು ಯೆಹೋವದೇವರು ನೋಟಕ್ಕೆ ರಮ್ಯ 
ಸ್‌ ಊಟಕ್ಕೆ ಅನುಕೂಲವಾನಿಯೂ ಇರುವ 
ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ 
ಮಾಡದನು. ಅದಲ್ಲದೆ" ಆ ವನಮಧ್ಯದಲ್ಲಿ ಜೀವ 
ಚತು ವನ್ನೂ 'ಒಳ್ಳೇದರ ಕೆಟ್ಟ ದ್ಧ ರ ಅರುಹನ್ನು 
ಹುಟ್ಟಿ ಸುವ ವೃಕ್ಷ ವನ್ನೂ ಔಿಕಿಯಿಸಿದನು. 

ವ್‌ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ 
ವನವನ್ನು ತೋಯಿಸುತ್ತಿತ್ತು. ಅದು ಆಜೇ ಕಡೆ 
ಯಲ್ಲಿ ಬಡೆದು ನಾಲ್ಕು ಶಾಖೆಗಳಾಯಿತು. ಮೊದ 
ಲನೆಯದರ ಹೆಸರು ಪೀಶೋನ್‌; ಆದು ಬಂಗಾರ 
ಜೊರಳುವ ಹವೀಲ ದೇಶವನ್ನೆ ಲ್ಲಾ ಸುತ್ತುವದು. ಆ 
ದೇಶದ ಬಂಗಾರವುಶೆ ಶ್ರೇಷ್ಟ ವಾದದ್ದು ; ಆಲ್ಲಿ ಬದೋಲಖ 
ಧೂಪವೂ ಗೋ (ಮೇಧಿಕರತ್ನ ವೂ ಸಿಕ್ಕುತ್ತ ವೆ. ಎರಡನೆ 13 
ಯ ನದಿಯ ಹೆಸರು ಗೀಹೋನ್‌; ಆದು ಕೂಷ್‌ ದೇಶ 
ವನ್ನೆಲ್ಲಾ ಸುತ್ತುವದು. ಮೂರನೆಯ ನದಿಂರು ಹೆಸರು 14 
1)ಹಿದ್ದೆ ಕೆಲ್‌; ಅದು ಅಶ್ಯೂರ್‌ ದೇಶದ ಮುಂದೆ 
ಹರಿಯುವದು. ನಾಲ್ಪ್ದನೆಯದು ಯೂಫೆ ಫ್ರೇಟೇಸ್‌ ನದಿ. 

ಯೆಹೋವದೇವರು ಆ ಮನುಷ್ಯನನ್ನು ಕರ 15. 


10 


12 


(GENESIS 3 8 ಆದಿಕಾಂಡ ೩ 


ಕೊಂಡು ಹೋಗಿ ಏದೆನ್‌ ತೋಟವನ್ನು ವ್ಯವ ವಸಾಯ ನೀವು ಹೇಗೂ. ಸಾಯುವದಿಲ್ಲ; ನೀವು ಇದರ 5 
ಮಾಡುವ ವದಕ್ಕೂ ಕಾಯುವದಕ್ಕೂ ಆದರಲ್ಲಿ ಇಟ್ಟ ಹಣ್ಣ ನ್ನು ತಿಂ ದಾಗಲೇ ನಿಮ ಕಣ್ಣುಗಳು ತೆರೆಯು 
16 ನು. ಇದಲ್ಲದೆ ಯೆಹೋವದೇವರು ಆ ಮನುಷ್ಯ ವವು; ನೀವು ದೇವರಂತೆ ಆಗಿ ಒಳ್ಳೇದರ ಕೆಟ್ಟದ್ದರ 
ನಿಗೆ ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಭೇದವನ್ನು ಆರಿತವರಾಗುವಿರಿ; ಇದು ದೇವರಿಗೆ 
11 ಹಣ್ಣುಗಳನ್ನು ಯಥೇಜಚ ವಾಗಿ ತಿನ್ನ ಬಹುದು; ಒಳ್ಳೇ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು-- 6 
ದರ ಕೆಟ್ಟದ್ದರ ಅರುಹನ್ನು ಹುಟಿ ಸುವ ಮರದ ಆ ಮರದ ಹಣ್ಣು ತಿನ್ನು ವದಕ್ಕೆ ಉತ್ತ NS 
ಹಣ ನ್ನು ಮತ್ತ ತಿನ್ನ ಬಾರದು. Na ದಿನ ಸತ್ತೇ ನೋಡುವದಕ್ಕೆ "ರಮ A ಜ್ಞಾನೋದಯಕ್ಕೆ 
ಹೆಹಿಗುವ ಎಂದು ವಿಧಿಸಿದನು. ಆಪೇಕ ಕ್ಷಸತಕ್ಕದ್ದಾ ಗಿಯೂ ಣದೆ ಎಂದು ತಿಳಿದು 
18 ಮತ್ತು ಯೆಹೋವದೇವರು-- ಮನುಷ್ಯನು ಒಂಟಿ ಆದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ 
ಗನಾಗಿರುವದು ಒಳ್ಳೇದಲ್ಲ; ಅವನಿಗೆ ಸರಿಬೀಳುವ | ಗಂಡನಿಗೂ ಕೊಡಲು ಅವನೂ ತಿಂದನು, ಕೂಡಲೆ 1 
ಸಹಕಾರಿಯನ್ನು LN ಅಂದನು. ಅವರಿಬ್ಬರ ಕಣ್ಣುಗಳು ತೆರೆದವು; ತಾವು ಬೆತ್ತಲೆಯಾ 
19 ಆಗ ಆತನು ಎಲ್ಲಾ ಭೂಜಂತುಗಳನ್ನೂ ಆಕಾಶದ ಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು 
ಪಕ್ಷಿಗಳನ್ನೂ ಮಣ್ಣಿನಿಂದ ನಿರ್ಮಿಸಿ ಇವುಗಳಿಗೆ | ಉಟ್ಟುಕೊಂಡರು. 
ಆ ಮನುಷ್ಯನು ಏನೇನು ಹೆಸರಿಡುವನು ನೋ ತರುವಾಯ ಯೆಹೋವದೇವರು ಸಂಜೆಯ ತಂಗಾ 8 
ಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ 
ಮಂನುಳ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಸ್ತ್ರೀಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ 
20 ಹೆಸರಿಟ್ಟನೆ ಟೋ ಅದೇ ಹೆಸ 'ರಾಯಿತು. ಹೀಗೆ ಆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿ 
ಮನುಷ್ಯನು ಎಲ್ಲಾ ಪಶುಗಳಿಗೂ ಆಕಾಶದ ಪಕ್ಷಿ | ಕೊಂಡರು. ಯೆಹೋವದೇವರು ಮನುಷ್ಯನನ್ನು 9 
ಗಳಿಗೂ ಕಾಡುಮ ಗಗಳಿಗೂ ಹೆಸರಿಟ್ಟನು . ಆದರೆ, ನೀನು ಎಲ್ಲಿರುತ್ತೀ ಎಂದು ಕೂಗಿ ಕೇಳಲು ಅವನು- 10 
ಆ ಮನುಷ್ಯನಿಗೆ ಸರಿಬೀಳುವ ಸಹಕಾರಿ ಕಾಣಿಸ ನೀನು ತೋಟದಲ್ಲಿ ಸಂಚರಿಸುವ ಸಪ್ಸಳವನ್ನು ನಾನು 
21 ಲಿಲ್ಲ. ಹೀಗಿರುವಲ್ಲಿ ಯೆಹೋವದೇವರು ಆ ಮನು | ಕೇಳಿ ಚಿತ್ರ ತೃಲೆಯಾಗಿದ್ದೇನಲ್ಲಾ ಎಂದು ಹೆದರಿ ಅಡಗಿ 
ಷ್ಯನಿಗೆ ಗಾಢನಿದ್ರೆಯನ್ನು ಬರಮಾಡಿ ಅವನ | ಕೊಂಡೆನು ಅಂದನು ಆದಕ್ಕಾತನು... ನೀನು ಬೆತ್ತಲೆ 11 
ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಇಗಿದ್ದೀ ಎಂದು ನಿನಗೆ ತಿಳಿಸಿದವರಾರು? ತಿನ್ನ 
22 ಆದರ ಸ್ಥಳವನ್ನು ಮಾಂಸ ಸಷ ಮುಚ್ಚಿ ತಾನು `ಬಾರದೇಂದು ನಾನು ನಿನಗೆ ಆಜ್ಞಾಪಿಸಿದ ಮರದ 
ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಪ್ರಯಾಗ ಹಣ್ಣನ್ನು ತಿಂದಿಯೂ ಎಂದು ಕೇಳಲು ಆ ಮನು 12 
ಮಾಡಿ ಆಕೆಯನ್ನು ಆವನ ಬಳಿಗೆ ಕರತಂದನು. | ಷ್ಯನು- ನನ್ನ ಜೊತೆಯಲ್ಲಿರುವದಕ್ಕೆ ನೀನು ಕೊಟ್ಟ 








28 ಅವನು ಆಕೆಯನ್ನು ನೋಡಿ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು; 
ಈಗ ಸರಿ; ಈಕೆಯು ನನ್ನ ಬಲುಬುಗಳಿಂದ | ನಾನು ತಿಂದೆನು ಎಂದು ಹೇಳಿದನು. ಯೆಹೋವ 18 
ಬಂದ ಎಲುಬೂ ದೇವರು ಸ್ತ್ರೀಯನ್ನು-- ಇದೇನು ನೀನು ಮಾಡಿದ್ದು 


ನನ್ನ ಮಾಂಸದಿಂದ ಬೀದ ಮಾಂಸವೂ ಆಗಿದ್ದಾಳೆ; ಎಂದು ಕೇಳಲು ಸ್ತ್ರೀಯು-- ಸರ್ಪವು ನನ್ನನ್ನು 
ಈಕೆಯು ನರನೀದ ಉತ್ಪತ್ತಿಯಾದ ಕಾರಣ ನಾರೀ | ವಂಚಿಸಿತು. ನಾನು ತಿಂದೆನು ಎಂದು ಉತ್ತರ 


ಎನ್ನಿ ಸಿಳೊಳ್ಳುವಳು ಕೊಟ್ಟಳು. ಆಗ ಯೆಹೋವದೇವರು ಸರ್ಪಕ್ಕೆ 14 
24 ಅಂದನು, ಈ ಕಾರಣದಿಂದ ಪುರುಷನು ತಂದೆ ಸೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲಾ 
ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿ ಪಶುಗಳಲ್ಲಿಯೂ ಅಡವಿಯ ಎಲ್ಲಾ ಮೃಗಗಳ 
ಕೊಳ್ಳುವನು; ಅವರಿಬ್ಬರು ಒಂದೇ ತರೀರವಾಗಿರು ಲ್ಲಿಯೂ ಶಾಪಗ್ರಸ್ತವಾದಿ; ನೀನು ಹೊಟ್ಟಿ 
25 ವರು. ಆ ಸ್ತ್ರೀಪ್ರರುಷರಿಬ್ಬರು ಬೆತ್ತಲೆಯಾಗಿದ್ದರೂ ಯಿಂದ ಹರಿದು ಸಿನ್ನ ಜೀವಮಾನದ ದಿನಗಳ 
ನಾಚಿಕೊಳ್ಳಲಿಲ್ಲ | ಲ್ಲೆಲ್ಲಾ ಮಣ್ಣೇ ತಿನ್ನುವಿ. 
ಯೆಹೋವದೇವರು ಉಂಟುಮಾಡಿದ ಎಲ್ಲಾ ಭೂ ನಿನಗೂ ಈ ಪ್ರ್ರೀಗ್ಕೂ ನಿನ್ನ ಸಂತಾನಕ್ಕೂ ಈ 15 
ಜಂತುಗಳಲ್ಲಿ ಸರ್ಪವು ಬಟ್ಟ ಗಿತ್ತು. ಸ್ತ್ರೀಂಯ ಸಂತಾನಕ್ಕೂ ಹಗೆತನವಿರುವ ಹಾಗೆ 
ಆದು ಸ್ತ್ರೀಯ ಬಳಿಗೆ ಬಂದು. ಏನವ್ವಾ, ತೋಟ ಮಾಡುವೆನು. ಈಕೆಯ ಸಂತಾನವು ನಸಿನ್ನ 
ದಲ್ಲಿರುವ ಯಾವ ಮರದ ಹಣ್ಣಿನ್ನೂ ಸ ತಿನ್ನ ತಲೆಯನ್ನು ಜಜ್ಜು ವದು, ನೀನು ಅದರ ಹಿಮ್ಮ 
ಬಾರಡೆಂದು ಗರು ಅಪ್ಪ ಣೆಕ್ನೊಟ್ಟಿ ರುವದು ನಿಜವೋ ಡಿಯನ್ನು ಕಚ್ಚುವ 
2 ಎಂದು ಕೇಳಲು ಸ್ತ್ರೀಯು. ತೋಟದಲ್ಲಿ ರುವ ಮರ | ಎಂದು ಹೇಳಿದನು. ಆ ಮೇಲೆ ಸ್ತ್ರೀಗೆ 16 
8 ಗಳ ಹಣ್ಣು ಗಳನ್ನು ನಾವು ತಿನ್ನ ಬಹುದು; ಆದರೆ ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು 
ತೋಟದ ಮಧ್ಯ ದಲ್ಲಿರುವ ಈ ಮರದ ಫಲದ ವಿಷ ಸಂಕಟಿಪಡಬೇಕೆಂದು ನಾನು ನೇಮಿಸಿದ್ದೇನೆ; 
ಯವಾಗಿ-- ಇದನ್ನು 3 ನ್ನಲೂ ಕೂಡದು, ಮುಟ್ಟಲೂ ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ; ಗಂಡನ 
ಕೂಡದು; ತಿಂದರೆ ಸಾಯುವಿರಿ ಎಂದು ದೇವರು ಮೇಲೆ ನಿನಗೆ ಆತೆಯಿರುವದು; ಅವನು 


4 ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತೀಗೆ- | ನಿನಗೆ ಒಡೆಯನಾಗುವನು 


ಆದಿಕಾಂಡ ೪ 4 


11 ಎಂದು ಹೇಳಿದನು. ಮತ್ತು ಪುರುಷನಿಗೆ 
ತಿನ್ನ ಬಾರದೆಂದು ನಾನು ನಿನಗೆ ಆಜ್ಞಾ ಪಿಸಿದ 
ಮರದ ಫಲವನ್ನು ನೀನು ಹೆಂಡತಿಯ ಮಾತು 
ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ 
ತಾಪ ಬಂತು. ನಿನ್ನ ಜೀವಮಾನವೆಲ್ಲಾ 
ದುಡಿದು ದುಡಿದು ಭೂಮಿಯ ಹುಟ್ಟುವಳಿ 
18 ಯನ್ನು ತಿನ್ನಬೇಕು; ಆ ಭೂಮಿಯಲ್ಲಿ 
ಮುಳ್ಳುಗಿಡಗಳೂ ಕಳೆಗಳೂ ಬಹಳವಾಗಿ 
ಹುಟು ವವು. ' ಹೊಲದ ಬೆಳೆಯನ್ನು ಅನು 
19 ಭವಿಸುವಿ. ನೀನು ತಿರಿಗಿ ಮಣ್ಣಿ ಗೆ ಸೇರುವ 
ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು 
ಸಂಪಾದಿಸಬೇಕು. ನೀನು ಮಣ್ಣಿ ನಿಂದ ತೆಗೆ 
ಯಲ ಒಟ್ಟಿ ವನಲ್ಲ ಮೋ; ನೀನು ಮಣ್ಣೇ; ಪುನಃ 
ಮಣ್ಣಿಗೆ ಸೆ ಸೇರತಕ ಓವನಾಗಿದ್ದೀ 


ಎಂದು ಹೇಳಿದನು. 
20 ಆ ಮನುಷ್ಯನು ತನ್ನ ಹೆಂಡತಿಗೆ 1)ಹವ್ವ 


ಎಂದು 


ಹೆನರಿಟಿ ನು; "ಸೂಕಂದರೆ ಬದುಕುವವರೆಲ್ಲ ರಿಗೂ 


21 ಅವಳೇ“ ಮೂಲವೂತೆ. ಯೆಹೋವದೇವರು 


ಆಹಾ 


ಮನಸಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು 
22 ಮಾಡ ತೊಡಿಸಿದನು. ಮತ್ತು, ಯೆಹೋವ 
ದೇವರು - ಈ ಮನುಷ್ಯನು ಒಳ್ಳೇದರ ಕೆಟ್ಟದ್ದರ 


ಭೇದವನ್ನರಿತು ನಮ್ಮಲ್ಲಿ ಒಬ ನ್ಬಿನಂತಾದನಲ್ಲಾ. 


ಇದ 


ರಿಂದ ಇವನು ಕೈಚಂಚ ಜಳಿವವೃಕ್ಷದ ಫಲವನ್ನು 
ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗ 
23 ಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ 
ಭೂವಿುಯನ್ನೇ ವ್ಯವಸಾಂಯಮಾಡುವದಕ್ಕಾಗಿ ಅವ 


24 ನನು ಕ್ಕೆ ಏದೆನ್‌ ತೋಟದಿಂದ ಹೊೊರಡಿಸಿ ಬಿಟ್ಟನು. 


ಅದ 


ಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯಂ) 
ವದಕ್ಕೆ ಆತನು ಏದೆನ್‌ ವನದ ಪೂರ್ವದಿಕ್ಕಿನಲ್ಲಿ 


ಕೆರೂಬಿಯರನ್ನೂ ಧಗಧಗನೆ ಪ್ರ ಜ್ತ ಲಿಸುತ್ತಾ* 
ತ್ತುವ ಕತಿ ತ್ತಿಯನ್ನೂ ಇರಿಸಿದನು. 


ಸು 


"The Bible in Kanarese 
63 
© B.F.B.S. 1959 


The Bible Society of India and Ceylon 
A/1 Mahatma Gandhi Road, 


Bangalore 


Printed in Great Britain by 
Lowe & Brydone (Printers) Ltd., London, N.W.10 


